1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2. ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


3. ಉತ್ತರಿಸಬೇಕಾದ ದಿನಾಂಕ 
4, ಉತ್ತರಿಸಬೇಕಾದ ಸಚಿವರು 


ಕರ್ನಾಟಿಕ ವಿಧಾನ ಪರಿಷತ್ತು 


957 


ಶ್ರೀ ಪಿ.ಆರ್‌. ರಮೇಶ್‌ 
28.09.2020 


ಮಾನ್ಯ ಅರಣ್ಯ, ಜೀವಿಪರಿಸ್ಥಿತಿ ಮತ್ತು ಪರಿಸರ 


ಸಚಿವರು. 


ಸಂಖ್ಯೆ 


ಪತ್ತ 


ಉತ್ತರ 


(ಅ) 


ಇತ್ತೀಚಿಗೆ 
ಮತ್ತು . 


ರಾಜ್ಯದಾದ್ಯಲತ 
ಬೆಂಗಳೂರು 


--ನೆಗರದಲ್ಲಿ,-ಪಾಯು-ಮಾಲಿಸ್ಯ- 


ಹೆಜ್ಮಾಗಿ ಅಪಾಯಕಾರಿ 
ರಾಸಾಯನಿಕ ಲೋಹದ 
ಅಂಶಗಳು ಪ್ರಾಣಿ, ಪಕ್ಷಿಗಳು 
ಹಾಗೂ ಮಾನವನ 
ಕೂದಲಿನಲ್ಲಿ ಪತ್ತೆಯಾಗಿರುವ 


ಸರ್ಕಾರದ ಗಮನಕ್ಕೆ 
ಬಂದಿದೆಯೇ:  ಬಂದಿದ್ಮಲ್ಲಿ, 
ಹಸಿರುಮನೆ ಅನಿಲಗಳು 
(Green house Gases) 
ಜೊತೆಗೆ ಅಪಾಯಕಾರಿ 
ರಸಾಯನಿಕ ಲೋಹದ 
ಅಂಶಗಳು (ಉದಾ: ಸತು, 
ಪಾದರಸ) ವಾಯು 
ಮಾಲಿನ್ಯದಲ್ಲಿ ಹೆಚ್ಚಿರುವ 


ಬಗ್ಗೆ ಯಾವುದಾದರೂ ಸಂಸ್ಥೆ 
ಸರ್ಕಾರದ ಪರವಾಗಿ 
ಸಂಶೋಧನ ನಡೆಸಿದೆಯೇ; 
ಸರ್ಕಾರ ಈ ಕುರಿತು ಕ್ರಮ 
ಕೈಗೊಳ್ಳಲು ಚಿಂತಿಸಿದೆಯೇ; 
(ವಿವರ ನೀಡುವುದು) 


ಬಂದಿರುವುದಿಲ್ಲ. 


(ಆ) 


ಇತ್ತೀಚೆಗೆ ದೆಹಲಿ 
ಮಹಾನಗರದಲ್ಲಿ ವಾಯು 
ಮಾಲಿನ್ಯ ಹೆಚ್ಚಾಗಿ ಅಲ್ಲಿನ 
ಜನರು ಕಷ್ಟಪಡುವ 
ರೀತಿಯಲ್ಲಿ ಮುಂದೊಂದು 
ದಿನ ಬೆಂಗಳೂರಿಗೆ ಬರುವ 


ಬೆಂಗಳೂರು ನಗರದ ವಾಯು ಗುಣಮಟ್ಟವನ್ನು 
ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ 
ವತಿಯಿಂದ ಒಟ್ಟು 20 ಕೇಂದ್ರಗಳಲ್ಲಿ ಮಾಪನ 
ಮಾಡಲಾಗುತ್ತಿದೆ. 20 ಕೇಂದ್ರಗಳ ಪೈಕಿ 7 ನಿರಂತರ ಪರಿವೇಷ,್ಠಕ 
ವಾಯು ಗುಣಮಟ್ಟ ಮಾಪನ ಕೇಂದ್ರಗಳಲ್ಲಿ (CAAQMS) 
ಸತತ ಇಪ್ಪತ್ನಾಲ್ಲು ಗಂಟೆಗಳ ಕಾಲ ಗಂಧಕದ ಡೈಆಕ್ಸೈಡ್‌ 


ಸಾಧ್ಯತೆಗಳನ್ನು ತಡೆಯಲು | (8೦) ಸಾರಜನಕದ ಡೈಆಕ್ಸೈಡ್‌ (N0೦), ಧೂಳಿನ ಕಣಗಳು, 
ಸರ್ಕಾರ ತೆಗೆದುಕೊಂಡ | (PM) ಧೂಳಿನ ಕಣಗಳು, (PM) ಇಂಗಾಲದ ಮಾನಾಕ್ಸೈಡ್‌ 
ಕ್ರಮಗಳೇನು: (ವಿವರ | (೭೦), ಓಜೋನ್‌ (೦3), ಅಮೋನಿಯಾ (Nಗ3) ಮತ್ತು 
ನೀಡುವುದು) ಬೆನ್‌ಜೀನ್‌ (Benzene) ಸೇರಿದಂತೆ ಎಂಟು 


ಮಲಿನಕಾರಕಗಳನ್ನು ಮಾಪನ ಮಾಡಲಾಗುತ್ತಿದೆ ಹಾಗೂ 13 
ಮಾನವ ಚಾಲಿತ ಕೇಂದ್ರಗಳಲ್ಲಿ (Manual Stations) 24 
ಗಂಟೆಗಳ ಕಾಲ, ವಾರಕ್ಕೆ 2 ಬಾರಿ, ಗಂಧಕದ ಡೈ ಆಕ್ಸೈಡ್‌ 
(N೦2), ಸಾರಜನಕದ ಡೈ ಆಕ್ಸೈಡ್‌ (80), ಧೂಳಿನ ಕಣಗಳ 
ಗಾತ್ರ 10 ಮೈಕ್ರಾನ್‌ ಹಾಗೂ 2.5 ಮೈಕ್ರಾನ್‌ (PM:0), (PM25), 


ಅಮೋನಿಯ ಮತ್ತು ಸೀಸ ಮಲಿನಕಾರಕಗಳನ್ನು | 


ವಶೇಷಿಸವಾಗುತ್ತಿದೆ. 


2017-18, 2018-19 ಹಾಗೂ 2019-20ನೇ ಸಾಲಿನಲ್ಲಿ, 
ಬೆಂಗಳೂರು ನಗರದ 20 ಕೇಂದ್ರಗಳಲ್ಲಿ ವಾಯು ಗುಣಮಟ್ಟ 
ಮಾಪನ ಮಾಡಿದ ವರದಿಯ ಪ್ರಕಾರ ವಾರ್ಷಿಕ 
ವಾಯುಗುಣಮಟ್ಟ ಸೂಚ್ಯಂಕ (Air Quality index) ಅನು 
ಅವಗಾಹಿಸಿದಲ್ಲಿ ಬೆಂಗಳೂರು ನಗರ 20 ಕೇಂದಗಲ್ಲಿ 
ವಾಯುಗುಣಮಟ್ಟ ಸೂಚ್ಯಂಕ ಸಾಧಾರಣ (Moderate) 


ಹಾಗೂ ತೃಪ್ತಿಕರವಾಗಿರುವುದು (Satisfactory) 
ಕಂಡುಬಂದಿದೆ. 

"'ಪರ್ಷ ಉತ್ತಮ 1 ತೃಪ್ತಿಕರ ಣಾಧಾರಣ 
2017-18 
(ಒಟ್ಟು 16 ಮಾಪನ 2 9 5 
ಕೇಂದ್ರಗಳಲ್ಲಿ) 
[2018-19 
(ಒಟ್ಟು 20 ಮಾಪನ — 14 6 
ಕೇಂದ್ರಗಳಲ್ಲಿ) 
2019-20 
(ಒಟ್ಟು 20 ಮಾಪನ — 18 2 
ಕೇಂದ್ರಗಳಲ್ಲಿ) 


ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವ ವಾಯು ಮಾಲಿನ್ಯ ತಡೆಗಟ್ಟುವ 
ನಿಟ್ಟಿನಲ್ಲಿ ಈ ಕೆಳಗಿನ ಮೂರು ಸಮಿತಿಗಳು ಬೆಂಗಳೂರು 
ನಗರದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ. 


1. ಕಾರ್ಯಪಡೆ:- ಬೆಂಗಳೂರು ನಗರದಲ್ಲಿ ಹೆಚ್ಚುತ್ತಿರುವ ಮಾಯು 
ಮಾಲಿನ್ಯ ತಡೆಗಟ್ಟುವ ವಿಟ್ನಿನಲ್ಲಿ ಮಾನ್ಯ ಸರ್ವೋಚ್ಚ 
ನ್ಯಾಯಾಲಯದ W.ನ.No.13029 / 1985 (Civil-PIL) 
ನಿರ್ದೇಶನದಂತೆ, ಸರ್ಕಾರದ ಆದೇಶ ಸಂಖ್ಯೆ: 
ಅಪಜೀ/183/ಇಎನ್‌ವಿ! 2001 ದಿನಾಂಕ:10.09.2001 ರಲ್ಲಿ 
ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ 
ಕಾರ್ಯಪಡ (17ask Fಂrಂಲ) ಯನ್ನು ರಚಿಸಿದ್ದು ಸದರಿ 
ಸಮಿತಿಯು ರೂಪಿಸಿದ 14 ಅಂಶಗಳ ಕಾರ್ಯಕ್ರಮಗಳಲ್ಲಿ 12 
ಅಂಶಗಳನ್ನು ಜಾರಿಗೊಳಿಸಲಾಗಿದೆ. 


2 ಸಮನ್ನಯ ಸಮಿತಿ (Co-ordination Committee): 
ಬೆಂಗಳೂರು ನಗರದಲ್ಲಿ ಹೆಚ್ಚುತ್ತಿರುವ ವಾಯುಮಾಲಿನ್ಯ 
ತಡೆಗಟ್ಟುವ ನಿಟ್ಟಿನಲ್ಲಿ ಮಾನ್ಯ ಉಚ್ಛ ನ್ಯಾಯಾಲಯದ WP 
No. 39423/2013, Suo Moto V/s State of Karnataka 
ನಿರ್ದೇಶನದಂತೆ, ಸದಸ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ 
ಮಾಲಿನ್ಯ ನಿಯಂತ್ರಣ ಮಂಡಳಿ, : ಇವರ ಅಧ್ಯಕ್ಷತೆಯಲ್ಲಿ 
ಸಂಬಂಧಪಟ್ಟ ಇಲಾಖೆಗಳನ್ನೊಳಗೊಂಡ ಸಮಸ್ವೆಯ 
ಸಮಿತಿಯನ್ನು ದಿನಾಂಕ:2.42014 ರಲ್ಲಿ ರಚಿಸಲಾಗಿದೆ. ಮಾನ್ಯ 
ಉಜ್ಜ್‌ ನ್ಯಾಯಾಲಯದ ನಿರ್ದೇಶನದಂತೆ, ಮಂಡಳಿಯು 
ಬೆಂಗಳೂರು ನಗರದಲ್ಲಿ ಹೆಚ್ಚುತಿರುವ ವಾಯು ಮಾಲಿನ್ಯ 
ನಿಯಂತಿಸಲು ಸಾರಿಗೆ ಇಲಾಖೆ, ಬಿ.ಬಿ.ಎಂ.ಪಿ ಹಾಗೂ ಪೋಲಿಸ್‌ 
ಇಲಾಖೆಗಳಿಗೆ ವಾಯು ಕಾಯ್ದೆ, 1981 ರ ಸೆಕ್ಷನ್‌ 31ಎ) ಅಡಿಯಲ್ಲಿ 


ಈ ಕೆಳಕಂಡ ಅಲಾವಧಿ ಮತ್ತು ದೀರ್ಫ್ಪಾವಧಿ ಕ್ರಮಗಳನ್ನು 


| 
| 
| 


ಅನುಷ್ಠಾನಗೊಳಿಸುವಂತೆ ದಿನಾಂಕ:25.8.2014 ರಲ್ಲಿ 
ನಿರ್ದೇಶಿಸಿದೆ. 


U) 


ಖ 


3 


4 


5) 


) 


D 


8 


9 


10) 


11) 
12) 


13) 


ಭಾರಿ ವಾಹನಗಳು ನಗರದ ಒಳಗಡೆ ಬಾರದಂತೆ 
ನಿರ್ಬಂಧಿಸುವುದು. 


ನಗರದ ಒಳಗಡೆ 2 ಸ್ಫೋಕ್‌ ದ್ವಿಚಕ್ರ ವಾಹನಗಳ ಬಳಕೆ 
ನಿಷೇಧಿಸುವುದು. 


15 ವರ್ಷಗಳ ಹಳೆಯ ವಾಹನಗಳ ಬಳಕೆಗೆ ನಿರ್ಬಂಧ 
ಹೇರಿರುವುದನ್ನು ಅನುಷ್ಠಾನಗೊಳಿಸುವುದು. 


ಬೆಂಗಳೂರು ಕೇಂದ್ರ ವ್ಯಾಪಾರ ಜಿಲ್ಲೆಯ ಒಳಗಡ 


_ ಆಟೋರಿಕ್ನಾ ಸಂಚಾರ ನಿರ್ಬಂಧಿಸುವುದು... 


ಬಿ.ಬಿ.ಎಂ.ಪಿಯು ರಸ್ತೆ ಮತ್ತು ರಸ್ತೆ ಬದಿಯಲ್ಲಿ ಇರುವ 
ಧೂಳು, ಸಿಲ್‌ಟ್‌ನ್ನು ಯಾಂತ್ರಿಕವಾಗಿ ಪ್ರತಿದಿನ 
ಕಡ್ಕಾಯವಾಗಿ ಸ್ವಚ್ಛಗೊಳಿಸುವುದು. 


ರಸ್ತೆಗಳಲ್ಲಿನ ಗುಂಡಿಗಳನ್ನು ಮುಚ್ಚಿ ರಸೆಗಳನ್ನು 
ವ್ಯವಸ್ಥಿತವಾಗಿ ಇಡುವುದು. 


ಪಾದಚಾರಿ ರಸ್ತೆಗಳ ಅತಿಕ್ರಮಣವನ್ನು 
ತೆರವುಗೊಳಿಸುವುದು. 


ಬಹುಮಹಡಿ ವಾಹನಗಳ ನಿಲುಗಡೆ ವ್ಯವಸ್ಥೆ 
ಕಲ್ಪಿಸುವುದು. 


ವಾಹನಗಳ ದಟ್ಟಣೆ ಹೆಚ್ಚಿಸುವಂತಹ ಸಭೆ 
ಸಮಾರಂಭಗಳನ್ನು ಪೊಲೀಸ್‌ ಇಲಾಖೆ ಪರಿಶೀಲಿಸಿ 
ಅನುಮತಿ ನೀಡುವುದು. 


ವಾಹನ ದಟ್ಟಿಣೆಯನ್ನು ನಿಯಂತ್ರಿಸಲು ಸಮಗ್ರ 
ಅಧ್ಯಯನ ಮಾಡಿ ಕಾರ್ಯಯೋಜನೆ ರೂಪಿಸುವುದು. 


ಮೀಸಲಾದ ಬಸ್‌ ಲೇನ್‌ಗಳ ವ್ಯವಸ್ಥೆ ಕಲ್ಪಿಸುವುದು. 


ವಸತಿ ವಲಯ, ವಾಣಿಜ್ಯ ವಲಯ ಮತ್ತು ಸೂಕ್ಷ್ಮ 
ವಲಯಗಳ ಗಡಿ ನಿರ್ಮಿಸುವುದು ಹಾಗೂ ವಸತಿ 
ವಲಯವನ್ನು ವಾಣಿಜ್ಯ ವಲಯವನ್ನಾಗಿ ಪರಿವರ್ತಿಸಲು 
ನಿರ್ಬಂಧ ಹೇರುವುದು. 


ನಗರದ ಒಳಗೆ-ಹೊರಗೆ ಖಾಲಿ ಇರುವ ಜಾಗಗಳಲ್ಲಿ (ರಸ್ತೆ 
ಬದಿಗಳಲ್ಲಿ ಸಾರ್ವಜನಿಕ ಉದ್ಯಾನವನಗಳಲ್ಲಿ, ಕೈಗಾರಿಕಾ 
ವಲಯಗಳಲ್ಲಿ ಹಾಗೂ ಇತ್ಯಾದಿ) ಗಿಡ ಮರಗಳನ್ನು 
ನೆಟ್ಟು ನಗರದ ಹಸಿರು ಪರದೆ (ಣಗ bೀ!) ಪ್ರಮಾಣ 
ಹೆಚ್ಚಿಸುವುದು. 


ಕರ್ನಾಟಿಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ 
ನಿರ್ದೇಶನದಂತೆ ಸಾರಿಗೆ ಇಲಾಖೆ, ಬೃಹತ್‌ ಬೆಂಗಳೂರು ನಗರಪಾಲಿಕೆ 
ಹಾಗೂ ಪೊಲೀಸ್‌ ಇಲಾಖೆಗಳು ದೀರ್ಫಾವಧಿ ಹಾಗೂ ಅಲ್ಗಾವಧಿ 
ಕಾರ್ಯ ಸೂಚಿಗಳನ್ನು ಹಮ್ಮಿಕೊಂಡು ಅವುಗಳ ಅನುಷ್ಠಾನವನ್ನು 
ಮಾಡಲಾಗುತ್ತಿದೆ. 


3. ವಾಯು ಗುಣಮಟ್ಟಿ ಮಾಪನ ಸಮಿತಿ (Air Qulity 
Monitoring Committee}: ದಿನಾ೦ಕ: 8.10.2018 ರೆಂದು 
ಮಾನ್ಯ ರಾಷ್ಟಿೀಿಯ ಹಸಿರು ನ್ಯಾಯಾಧಿಕರಣ, ನವದೆಹಲಿ 
ಇವರು ಹೊರಡಿಸಿರುವ ಆದೇಶದ ಅನ್ವಯ ನಾನ್‌ 
ಅಟೇನೈೆಂಟ್‌ ನಗರಗಳ ವಾಯು ಮಾಲಿನ್ಯವನ್ನು 


ನಡಮಂತಿಸಲ ಸಮಗ್ರ ಕ್ರಿಯಾ ಯೋಜನೆಯನ್ನು ರೂಪಿಸಲು 
ರಾಜ್ಯದಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, 
(ಜೀವಿಪರಿಸ್ಥಿತಿ ಮತ್ತು ಪರಿಸರ) ಅರಣ್ಯ, ಜೀವಿಪರಿಸ್ಥಿತಿ ಮತ್ತು 
ಪರಿಸರ ಇಲಾಖೆ, ಇವರ ಅಧ್ಯಕ್ಷತೆಯಲ್ಲಿ 6 
ಸದಸ್ಯರನ್ನೊಳಗೊಂಡ ಸಮಿತಿಯನ್ನು ನವೆ೦ಬರ್‌ 24, 2018 
ರಂದು "ವಾಯು ಗುಣಮಟ್ಟ ಮಾಪನ ಸಮಿತಿ” ಯನ್ನು 
ರಚಿಸಲಾಗಿದೆ. ಸದರಿ ಸಮಿತಿಯು ದಿನಾಂಕ:84.2019 ರಂದು 
2ನೇ ಸಭೆ ನಡಸಿ, 4 ಅಂಶಗಳ ಕರಡು ಕ್ರಿಯಾ 
ಯೋಜನೆಗಳನ್ನು ಸಂಬಂಧಪಟ್ಟ ಇಲಾಖೆಗಳೊಂದಿಗೆ 
ಚರ್ಚಿಸಿ ಅನುಮೋದಿಸಿ, ನಿಗದಿತ ಅವಧಿಯೊಳಗೆ 
ಅನುಷ್ಠಾನಗೊಳಿಸಲು ಸೂಚಿಸಿತು. ಸಮಿತಿ ಅನುಮೋದಿಸಿದ 
ಬೆಂಗಳೂರು ನಗರದ ಕ್ರಿಯಾ. ಯೋಜನೆಯನ್ನು ಕೇಂದ್ರ 
ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಕಳುಹಿಸಲಾಗಿದ್ದು, ಸದರಿ 
ಶಿಯಾ ಯೋಜನೆಗಳಿಗೆ ಮಂಡಳಿಯು ಅನುಮೋದನೆ 
ವೀಡಿರುತ್ತದೆ. ಸದರಿ ಕ್ರಿಯಾ ಯೋಜನೆಗಳಿದ್ದು, 
ಅನುಷ್ಕ್ಠಾನಗೊಳಿಸಲಾಗುತ್ತಿದೆ. 


ಪ್ರಸ್ತುತ (Source Apportionment Study)ಯನ್ನು 
CSTEP, Bengaluu ರವರಿಗೆ ನೀಡಿದ್ದು ಅಧ್ಯಯನ 
ಪ್ರಗತಿಯಲ್ಲಿದೆ. 


ಅಲ್ಲದೆ, ವಾಯು ಮಾಲಿನ್ಯ ತಡೆಗೆ ಈ ಕೆಳಕಂಡ 
ಕ್ರಮಗಳನ್ನು ಸಹಾ ಕೈಗೊಳಲಾಗಿದೆ. 


* ಪರಿಸರ (ಸಂರಕ್ಷಣಾ) ಕಾಯ್ದೆ 19866 ರಲ್ಲಿ 
ನಿಗದಿಪಡಿಸಿರುವಂತೆ ವಾಯು ಮಾನಕಗಳು ನಿಗದಿ ಪಡಿಸಿದ 
ಪರಿಮಿತಿಯೊಳಗಿರುಪಂತೆ ಕಾರ್ಬಾನೆಗಳಿಗೆ ಕರ್ನಾಟಕ 
ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೀಡುವ 
ಸಮತಿ ಪತ್ರದಲ್ಲಿ ನಿಬಂಧನೆ ಹಾಕಲಾಗುತ್ತಿದೆ ಹಾಗೂ 
ಆಗಿಂದಾಗ್ಗೆ ವಾಯು ಮಾಲಿನ್ಯ ಮಾಡುವಂತಹ 
ಕಾರ್ಬಾನೆಗಳನ್ನು ಪರಿವೀಕ್ಷಣೆಗೊಳಪಡಿಸಲಾಗುತ್ತಿದೆ. 


* ರಾಸಾಯನಿಕ ಹಾಗೂ ಇನಿತರ ಅಧಿಕ ಮಾಲಿನ್ಯ 
ಉಂಟುಮಾಡುವ ಕೈಗಾರಿಕೆಗಳಿಗೆ ನಿರಂತರ ಎಮಿಶನ್‌ 
ಮಾಪನ ಉಪಕರಣಗಳನ್ನು ಅಳವಡಿಸಿ ಮಾಪನ 
ವರದಿಯನ್ನು ಕೇಂದ್ರ ಮತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ 
ಮಂಡಳಿಯ ಅಂತರ್ಜಾಲಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆ 
ಇದರಿಂದ ಕೈಗಾರಿಕೆಗಳು ನಿಗಧಿ ಪಡಿಸಿದ ಮಾನಕಕ್ಕಿಂತ 
ಹೆಚ್ಚು ಹೊಗೆ ಹೊರಸೂಸದಂತೆ ಕಾಲಕಾಲಕ್ಕೆ ಇವುಗಳ 
ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಿ ಮಂಡಳಿಯಿಂದ ಸೂಕ್ತ 
ಕ್ರಮ ಕೈಗೊಳ್ಳಲಾಗುತ್ತಿದೆ. 

* ಘನತ್ಯಾಜ್ಯ ಸುಡುವುದರಿಂದಾಗುವ ವಾಯು 
ಮಾಲಿನ್ಯವನ್ನು ತಡೆಯುವ ದೃಷ್ಠಿಯಿಂದ ಸರ್ಕಾರದ 
ಅಧಿಸೂಚನೆ ಸಂಖ್ಯ: ಅಪಜೀ 06 ಇಎನ್‌ಜಿ 2017, 
ದಿನಾಂಕ:03.08.2017ರಲ್ಲಿ ರಾಜ್ಯ ಸರ್ಕಾರವು ವಾಯು 
(ಮಾಲಿನ್ಯ ನಿಯಂತ್ರಣ ಮತ್ತು ನಿವಾರಣೆ) ಕಾಯ್ದೆ, 1981 ರ 
ಕಲಂ 19(5)ರ ಅಡಿಯಲ್ಲಿ ಪುದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಬೃಹತ್‌ ಬೆಂಗಳೂರು 
ಮಹಾನಗರಪಾಲಿಕೆ ವ್ಯಾಪ್ತಿಯನ್ನು ಸೇರಿದಂತೆ ರಾಜ್ಯದ 
ಎಲ್ಲಾ ನಗರ ಸಳೀಯ ಸಂಸ್ಥೆಗಳ ಪ್ಯಾಪಿಯಲ್ಲಿ ಹಾಗೂ 


ರಾಜ್ಯಾದ್ಯಂತ ಇರುವ ಘನತ್ಯಾಜ್ಯ ಭೂಭರ್ತಿ ಘಟಕಗಳಲ್ಲಿನ 
ತೆರೆದ ಜಾಗದಲ್ಲಿ ಮರಗಿಡಗಳ ರೆಂಬೆ ಮತ್ತು ಎಲೆಗಳೂ 
ಸೇರಿದಂತೆ ಯಾವುದೇ ರೀತಿಯ ಘನತ್ಯಾಜ್ಯಗಳನ್ನು 
ಸುಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. 
ಕಟ್ಟಡಗಳ ನಿರ್ಮಾಣ ಮತ್ತು ಕಟ್ಟಡ ಉರುಳಿಸುವ 
ಸಮಯದಲ್ಲಿ ಉಂಟಾಗುವ ಘನಸತ್ಯಾಜ್ಯಗಳನ್ನು 
(Construction & Demolition Waste) ವಾಹನಗಳಲ್ಲಿ 
ಸಾಗಿಸುವ ಸಮಯದಲ್ಲಿ ಅವುಗಳನ್ನು ಸೂಕ್ತ ರೀತಿಯಲ್ಲಿ 
ಮುಚ್ಚಿಕೊಂಡು ಸಾಗಿಸುವಂತೆ ಹಾಗೂ ಅವುಗಳಿಗೆ ನೀರಿನ 
ಸಿಂಪರಣೆ ಮಾಡಿ ಯಾವುದೇ ರೀತಿಯಲ್ಲಿ ವಾಯು ಮಾಲಿನ್ಯ 
`ಆಗದಂತೆ``ಕ್ರಮಕೈಗೊಳ್ಳುವರತ "ಸಾರ್ವಜನಿಕರಿಗೂ 
ಸೇರಿದಂತೆ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು 
ಅಭಿವೃದ್ದಿ ಪ್ರಾಧಿಕಾರ, ಬಿ.ಎ೦.ಆರ್‌.ಸಿ.ಎಲ್‌, 
ಕೆ.ಆರ್‌.ಡಿ.ಎಲ್‌, ಸಿ.ಪಿ. ಡಬ್ಬ್ಯೂ.ಡಿ, 'ಪಿ.ಡಬ್ಬ್ಯೂಡಿ, 
ಇಲಾಖೆಗಳಿಗೆ ಅಗತ್ಯ ನಿರ್ದೇಶನ ನೀಡಲಾಗಿದೆ. 
ಕೆಟ್ಟಿಡ ನಿರ್ಮಾಣ ಕಾಮಗಾರಿಗಳಿಗೆ ಪರಿಸರ ವಿಮೋಚನಾ 
ಪತ್ರ (Environmental Clearence) ನೀಡುವ ಸಂದರ್ಭದಲ್ಲಿ 
ಧೂಳಿನ ಕಣಗಳಿಂದ ಉಂಟಾಗುವ ಮಾಲಿನ್ಯವನ್ನು 
ತಡೆಗಟ್ಟುವ ದೃಷ್ಟಿಯಿಂದ ಸುತ್ತಲೂ ತಗಡಿನ 
ತಡೆಗೋಡೆಯನ್ನು ನಿರ್ಮಾಣ ಮಾಡುವುದನ್ನು ಹಾಗೂ 
ನೀರಿನ ಸಿಂಪಡಣೆ ಮಾಡುವುದನ್ನು ಕಡ್ಡಾಯ 
ಮಾಡಲಾಗಿದೆ. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಅಪಜೀ 168 ಇಪಿಸಿ 2017, 
ದಿನಾಂಕ;11.08.2017ರಲ್ಲಿ ರಾಜ್ಯ ಸರ್ಕಾರವು ವಾಯು 
(ಮಾಲಿನ್ಯ ನಿವಾರಣೆ ಮತ್ತು ನಿಯಂತ್ರಣ) ಕಾಯಿದೆ, 1981ರ 
ಕಲಂ 193)ರ ಅನುಸಾರ ರಾಜ್ಯಾದ್ಯಂತ ವಾಯುಮಾಲಿನ್ಯ 
ನಿಯಂತ್ರಣಕ್ಕೊಳಪಟ್ಟಿರುವ ಪ್ರದೇಶದಲ್ಲಿನ ಸಿಮೆಂಟ್‌ 
ಆವಿಗೆ (kiln) ಮತ್ತು ಸಿಮೆಂಟ್‌ ಉತ್ಪಾದನಾ ಘಟಕಗಳಿಗೆ 
ಹೊಂದಿಕೊಂಡಿರುವ ಸುಣ್ಣದಕಲ್ಲನ್ನು ಬಳಸಿ ಗಂಧಕದ 
ಡೈಆಕ್ಸೈಡ್‌ (80) ಹೊರಸೂಸುವಿಕೆಯನ್ನು 
ನಿಯಂತಿಸಬಲ್ಲ ಘಟಕಗಳನ್ನು ಹೊರತುಪಡಿಸಿ ಉಳಿದ 
ಎಲ್ಲಾ ಕೈಗಾರಿಕೆಗಳಲ್ಲಿ ಷಟ್‌ ಕೋಕ್‌ ಅನ್ನು ಇಂಧನವಾಗಿ 
ಬಳಸುವುದನ್ನು ನಿಷೇಧಿಸಲಾಗಿದೆ. 

ವಾಹನಗಳ ಹೊಗೆ ತಪಾಸಣಾ ಜವಾಬ್ಮಾರಿ ಸಾರಿಗೆ 
ಇಲಾಖೆಯ ವ್ಯಾಪ್ತಿಯಲ್ಲಿದೆ. ಅದಾಗ್ಯೂ, ಬೆಂಗಳೂರು 
ನಗರದಲ್ಲಿ . ಹೆಚ್ಚುತ್ತಿರುವ ವಾಯು ಮಾಲಿನ್ಯವು, ಸಾರಿಗೆ 
ವಲಯದಿಂದ ಶೇ.42 ಉಂಟಾಗುತ್ತಿರುವುದನ್ನು ತಿಳಿದು 
ಕರ್ನಾಟಿಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು 
ಡೀಸಲ್‌ ಮತ್ತು ಪೆಟ್ರೋಲ್‌ ವಾಹನಗಳು ಹೊರಸೂಸುವ 
ಹೊಗೆಯನ್ನು ಮಾಪನ ಮಾಡಲು ಸುಸಜ್ಜಿತ 
ಉಪಕರಣಗಳನ್ನೊಳಗೊಂಡ 12 ಹೊಗೆ ಮಾಪನ ಮಾಡುವ 
ಸಂಚಾರಿ ವಾಹನಗಳನ್ನು ಖರೀದಿಸಿದ್ದು, ಈ 12 ವಾಹನಗಳ 
ಪೈಕಿ 6 ವಾಹನಗಳು ಬೆಂಗಳೂರು ನಗರಕ್ಕೆ ಹಂಚಿಕೆ 
ಮಾಡಲಾಗಿದೆ. ಈ ವಾಹನಗಳು ಸಾರಿಗೆ ಇಲಾಖೆ, ಪೊಲೀಸ್‌ 
ಇಲಾಬ್ರೆ, ಬಿ.ಎಂ.ಟಿ.ಸಿ ಮತ್ತು ಕೆ.ಎಸ್‌.ಆರ್‌.ಟೆ.ಸಿ ಸಂಸ್ಥೆಗಳ 


ಸಹಾಯದೊಂದಿಗೆ ಜಂಟಿ ಕಾರ್ಯಾಚರಣೆ 
ನಡೆಸಲಾಗುತ್ತಿದ್ದು ಮಿತಿಗಿಂತ ಹೆಚ್ಚು ಹೊಗೆ 
ಹೊರಸೂಸುವ ವಾಹನಗಳ ಮೇಲೆ ಕಾನೂನಾತ್ಮಕವಾಗಿ 
ಕ್ರಮ ಕೈಗೊಳ್ಳಲಾಗುತ್ತಿದೆ. 


(3) 


ಬೆಂಗಳೂರು ನಗರದಲ್ಲಿ 
ದಾಖಲಾದ ವಾಯ 
ಗುಣಮಟ್ಟದ ಸೂಚ್ಯಂಕದ 
(Air . Quality index) 
ಮಾಹಿತಿಯನ್ನು ವರ್ಷವಾರು 


ನೀಡುವುದು? 


ಕಳೆದ 3 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು 


ಕಳೆದ 8 ವರ್ಷಗಳಲ್ಲಿ ಬೆಂಗಳೂರು ನಗರದಲ್ಲಿ ಮಾಪನ 
ಮಾಡಲಾಗಿದ್ದು, ವಾಯ ಗುಣಮಟ್ಟದ ಸೂಚ್ಯಂಕದ (Ar 
Quality Index) ಮಾಹಿತಿಯನ್ನು ಅನುಬಂಧದಲ್ಲಿ 
ಲಗತ್ತಿಸಿದೆ. 


ಸಂಖ್ಯೆ: 


ಅಪಜೀ 193 ಇಪಿಸಿ 2020 


\ 
\ N 


(ಆನರದ್‌ ಸಿಂಗ್‌) 
ಅರಣ್ಯ, ಜೀವಿಪರಿಸ್ಥಿತಿ ಮತ್ತು ಪರಿಸರ ಸಚಿವರು. 


ಅನುಬಂಧ 


ANNUAL AVERAGE OF AIR QUALITY INDEX OF BENGALURU CITY FOR THE 
YEAR 2017-2018 TO 2019-2020 


SL 2017-18 2018-19 2019-20 
No. Name of the Monitoring Station Category(Range) | Category(Range) Category(Range) 
Export promotional Park, ITPL, | 103 Moderate 114 Moderate 83 | Satisfactory 
1 | Whitefield Industrial Area 
Ra Wiel faces Tada TS | Nol THT Hie TET een 
3 Urban Ecopark Peenya 95 | Satisfactory | 96 | Satisfactory | 96 Satisfactory 
4 | SwanSilk Pvt. Ltd ,Peenya 97 | Satisfactory | 98 | Satisfactory | 86 Satisfactory 
5s | Yeshwanthpura Police Station 95 | Satisfactory |. 101 Moderate 75 | Satisfactory 
6 | AMCO Batteries, Mysore Road 86 | Satisfactory | 100 | Satisfactory | 84 Satisfactory 
1 | Central Silk Board, Hosur Road 113 | Moderate |} 116 | Moderate 90 | Satisfactory 
4 | Banaswadi police station 69 | Satisfactory | 68 | Satisfactory | 93 Satisfactory 
Madavachari house, 69 7 Satisfactory | 88 ‘/ Satisfactory | 79 Satisfactory 
9 | Kajisonnenahalli 
10 | TERIOffice, Domlur 112 | Moderate 85 | Satisfactory | 97 | Satisfactory 
11 | UVCEKRCirle 71 | Satisfactory | 75 | Satisfactory | 83 | Satisfactory 
12 | Victoria Hospital, Bangalore 67 | Satisfactory | 66 | Satisfactory | 60 Satisfactory 
Indira Gandhi Child Health Care 66 | Satisfactory | 70 | Satisfactory | 57 | Satisfactory 
13 | Centre 


